ಬೋಧನಾ ಕಲಿಕಾ ಸಾಮಗಿ (TLM) 


ಜನಕ್‌ ರಾಮ್‌ ಮತ್ತು ಮುನ್ನಿಲಾಲ್‌ ಬರ್ಸ 


"ರಾಜು ಬೇಗ, ರೂಪಾ ಚೆಂಡನ್ನು ಎಸೆಯುತ್ತಿದ್ದಾಕೆ' ಎಂದು 
ಪಾರ್ವತಿಂಶು ರಾಜುವನ್ನು ಜೋರಾಗಿ ಕೂಗಿ ಲಗೋರಿ 
ಕಲ್ಲುಗಳನ್ನು ಪೇರಿಸಿಟ್ಲು ದೂರ ಹಿಡಿದಳು. ರಾಜು. ರೂಪಾ, 
ಪಾರ್ವತಿ ಮತ್ತಿತರ ಸ್ನೇಹಿತರು ಲಗೋರಿ ಆಟವನ್ನು ಆಡುತ್ತಿದ್ದಾರೆ. 
ಅವರಿಗೆ ಲಗೋರಿ ಕಲ್ಲುಗಳನ್ನು ಜೋಡಿಸಲು ಆಗುತ್ತಲೇ ಇಲ್ಲ. 
ಅಗಲದ ಮತ್ತು ಭಾರದ ಕಲ್ಲುಗಳನ್ನು ಕೆಳಗಿಟ್ಟು ಅದರ ಮೇಲೆ ಸಣ್ಣ 
ಕಲ್ಲುಗಳನ್ನಿಡಬೇಕೆಂದು ರೂಪ ಹೇಳುತ್ತಲೇ ಇದ್ದಳು. ಆದರೆ 
ರಾಜುವಿಗೆ ಲಗೋರಿ ಕಲ್ಲುಗಳನ್ನು ಜೋಡಿಸಲು ಆಗುತ್ತಿಲ್ಲ ಮತ್ತು 
ಅವನು ಔಟ್‌ ಆದನು. ಅದೇ ಸಮಯಕ್ಕೇ ಪಾರ್ವತಿಯ ತಾಲ, 
ಅವಳನ್ನು ಕರೆದು. "ಆಗಲೇ ಬಹಳ ಹೊತ್ತಾಗಿದೆ. ನೀನು ತುಂಬಾ 
ಹೊತ್ತು ಆಟ ಆಡಿದ್ದೀಯ. ಮನೆಗೆ ಬಾ. ಈಗ ಹದು” ಎಂದು 
ಕರೆದರು. "ಅಮ್ಮಾ ಇವತ್ತು ಭಾನುವಾರ, ದಯವಿಟ್ಟು ಆಡಲು ಬಡು” 
ಎಂದು ಪಾರ್ವತಿಯು ಗೋಗರೆದರೂ, ಅವಳ ಅಮ್ಮ ಕೇಳದೆ 
ಇತರೆಲ್ಲ ಮಕ್ಷಳಗೂ ಮನೆಗೆ ಹೋಗಲು ತಿಆಸಿದರು. ಪಾರ್ವತಿಯು 
ಒಲ್ಲದ ಮನಸ್ಸಿನಲ್ತ ಮನೆಗೆ ತೆರಆದಳು. 


ರಾಜು, ರೂಪಾ ಮತ್ತು ಪಾರ್ವತಿ 1ನೇ ತರಗತಿಯಲ್ಲ ವ್ಯಾಸಂಗ 
ಮಾಡುತ್ತಿದ್ದಾರೆ. ಅವರಿಗೆ ಆಟವಾಡುವುದೆಂದರೆ ಇಷ್ಟ. ವಾನು ನನ್ನು 
ಮನೆಯ ಉಪ್ಪರಿಗೆಯಂದ ಇದನ್ನು ನೋಡುತ್ತಿದ್ದೆ. ನನ್ನು 
ತರಗತಿಯಲ್ಲೂ ಇದೇ ರೀತಿ ಆಗುತ್ತದೆ. ನಾವು ಮಕ್ಷಳಗೆ ಅವರ 
ದೈನಂದಿನ ಬದುಕನ ಅನುಭವವನ್ನು ಹಂಚಿಕೊಳ್ಳಲು ಹೇಳಆದಾಗ, 
ಅಥವಾ ದೊಡ್ಡದು-ಸಣ್ಣದು. ದಪ್ಪ - ತೆಕು. ಭಾರ - ಹಗುರ, ಹೆಚ್ಚು - 
ಕಡಿಮೆ, ಜಾರು-ಉರುಳು ಇಂತಹವುಗಳನ್ನು ವಿಂಗಡಿಸಲು 
ಹೇಆದಾಗ ಕ್ಷಣದಲ್ಲಿ ಮಾಡಿಬಡುತ್ತಾರೆ. ಅಲ್ಲದೆ ವಿವಿಧ ಬೋಧನಾ 
ಸಾಮದ್ರಿಗಳನ್ನು ಉಪಯೋಗಿಸಿ ಅವರು ದೂರ - ಹತ್ತಿರ. ಮೇಲೆ - 
ಕೆಳಗೆ, ಒಳಗೆ - ಹೊರಗೆ, ಮೇಲನಿಂದ ಕೆಳಗೆ ಮತ್ತು ಕೆಳಗಿನಿಂದ 
ಮೇಲೆ ಜೋಡಿಸುವುದು. ಎಣಿಸುವುದು. ಹೊಂದಿಸುವುದು ಅಥವಾ 
ಕಡಿತಗೊಳಸುವುದು ಮುಂತಾದುವುಗಳಗೆ ಸಂಬಂಧಿಸಿದ 
ಚಟುವಟಕೆಗಳನ್ನು ಮಾಡುವುದನ್ನೂ ಆನಂದಿಸುತ್ತಾರೆ. ತಮ್ಮ 
ಸುತ್ತಮುತ್ತ ತರಗತಿಗೆ ಸಂಬಂಧಿಸಿದ ಚಟುವಟಕೆಗಳನ್ನು 
ನೋಡಿದರೆ, ಅವರ ಕಲಕೆಯಲ್ಪ್ಲನ ಆಸಕ್ತಿ ಮತ್ತು ಗಣಿತದ 
ಅರ್ಥರಗ್ರಹಿಕೆಯೂ ಹೆಚ್ಚುತ್ತದೆ. ಅಂಕಿಗಳ ಪರಿಕಲ್ಪನೆಯನ್ನು 
ಅರ್ಥೈಸಿಕೊಳ್ಳುವುದಕ್ಲೂ ಮುನ್ನ ಇಂತಹ ತಿಆವು ಸಂಖ್ಯೆಗಳನ್ನು 
ಅರ್ಥಮಾಡಿಕೊಳ್ಳಲು ತುಂಬಾ ಮುಖ್ಯವಾದ ಪಾತ್ರವನ್ನು 
ವಹಿಸುತ್ತದೆ. ಘನವಸ್ತುಗಳನ್ನು ಎಣಿಸುವುದು. ಅವನ್ನು 
ಅನುಕ್ರಮವಾಗಿ ಜೋಡಿಸುವುದು ಮತ್ತು ಹೊಂದಿಸುವುದು 
ಇತ್ಯಾದಿ. ನಾವು ನಮ್ಮ ಬಾಲ್ಯದಲ್ಲಿ ಆಡಿದ್ದ. ಗೋಲ-ಗುಂಡು, 
ಚೆಂಡು, ಮರಗಳು, ಚಿನ್ನಿ ದಾಂಡು ಹೀಗೆ ಇವುಗಳೂ ತರಗತಿಯಲ್ಲ 
ಸ್ನೇಹಿತರಂತೆಯೇ ಗಣಿತವನ್ನು ಕಅಯಲು ನಮಗೆ ಸಹಾಯ 
ಮಾಡುತ್ತವೆ. 


ಪ್ರಾಥಮಿಕ ತರಗತಿಗಳಲ್ಲ ಹೊಸ ಪರಿಕಲ್ಪನೆಗಳನ್ನು ಪರಿಚಯುಸಲು 
ನಾವು ವಿವಿಧ ಬೋಧನಾ ಸಾಮರ್ರಿಗಳನ್ನು ಬಳಸುತ್ತೇವೆ. 5ನೇ 
ತರಗತಿಯಲ್ಲ ದತ್ತಾಂಶವನ್ನು ತೋರಿಸುವ ಪರಿಕಲ್ಪನೆಯನ್ನು 


ಗಣಿತದ ಕಲಿಕೆ ಮತ್ತು 


ಪರಿಚಯುಸಬೇಕೆಂದರೆ, ಮಕ್ಕಳ ದೈನಂದಿನ ಬದುಕನ ಘಟನೆಗಳನ್ನೇ 
ಉಪಯೋಗಿಸಿಕೊಳ್ಳುತ್ತೇವೆ. ವಾವು ಗುಂಪುಗಳನ್ನು ಮಾಡಿ 1ರಿಂದ 
10ನೇ ತರಗತಿಯವರೆಗೆ ಆ ದಿನ ಶಾಲೆಗೆ ಬಂದಿದ್ದ ಮಕ್ಕಳ 
ಸಂಖ್ಯೇಯನ್ನು ಸಂದಗ್ರಹಿಸಿದೆವು. ಆ ಮೂಲಕ ಪ್ರಾಥಮಿಕ 
ದತ್ತಾಂಶವನ್ನು ತಿಆದು ಕೊಂಡೆವು. ಅವುಗಳನ್ನು ಒಂದು ಕೋಷ್ಟಕದ 
ರೂಪದಲ್ಲಿ ಪ್ರದರ್ಶಿಸಿದೆವು. ಅದರ ಆಧಾರದಲ್ಲ ಪ್ರಶ್ನೆಗಳನ್ನು ರಚಸಿ 
ಗುಂಪುಗಕಲ್ಲ ಅವುಗಳಗೆ ಉತ್ತರ ಹುಡುಕುವಂತೆ ಮಕ್ಷಳಗೆ 


ತಿಆಸಿದೆವು, ಇದು ಪೂರಕ ದತ್ತಾಂಶ. 


ಮೂರನೇ ತರಗತಿಯಲ್ಪ್ಲ. ವಿವಿಧ ಬಣ್ಣ ಮತ್ತು ಆಕಾರಗಳ 
ಪಟ್ಟಗಳನ್ನು ತೆಗೆದುಕೊಂಡು ಲಂಬ ನಕ್ಷೆ (Tally Marks) ಮತ್ತು 
ತಾಳೆ ಗುರುತುಗಳ ಮೂಲಕ ಪ್ರತಿನಿಧಿಸುವುದನ್ನು (Bar Graph 
Representation) ©ವಿವರಿಪಿದೆವು. ಈ ಪಟ್ಣಗಳನ್ನು ಇವಿಎ 
ಹಾಳೆಗಳನ್ನು ಉಪಯೋಗಿಸಿಕೊಂಡು ಮಾಡಲಾಗಿದ್ದು ಅವನ್ನು 
ನೀರಿನಿಂದಲೇ ಹಲಗೆಯ ಮೇಲೆ ಅಂಟಸಬಹುದು. ಎಲ್ಲ 
ಗುಂಪುಗಳಗೂ ವಿವಿಧ ಬಣ್ಣಗಳ ಹಲವು ಪಟ್ಟಗಳನ್ನು 
ನೀಡಲಾಲುತು. ಅವರಿಗೆ ಕಪ್ಪುಹಲಗೆಯ ಮೇಲೆ ಇವನ್ನು 
ಕೋಷ್ಟಕದಂತೆ ಪ್ರದರ್ಶಿಸಲು ಹೇಕಲಾಯುತು. ಒಂದು ಗುಂಪಿಗೆ 
ನಕ್ಷೆಯನ್ನೂ ಮತ್ತೊಂದು ಗುಂಪಿಗೆ ಪ್ರಶ್ನೆಗಳನ್ನು ರಚಿಸುವಂತೆ 
ಹೇಕಲಾಲುತು. ಮಕ್ಷಳು ಇದನ್ನು ಎಷ್ಟು ಆನಂದಿಪಿದರೆಂದರೆ, 
ಮುಂದಿನ ತರಗತಿಂಯಲ್ಲೂ ಇದನ್ನೇ ಮುಂದುವರೆಸಲು 
ಇಷ್ಟಪಟ್ಟರು. ಖೋಧನಾ ಸಾಮದ್ರಿಗಳು ಆಸಕ್ಷಿಕರವೂ ಎಲ್ಲರಿಗೆ- 
ದೊರಕುವಂತೆಯೂ ಇರಬೇಕೆಂದು ನಾವು ಅರಿತುಕೊಂಡೆವು. 
ತರಗತಿಯ ಎಲ್ಲ ಮಕ್ನಳೂ ಚಟುವಟಕೆಯಲ್ಲ ಪಾಲ್ಗೊಳ್ಳಲು 
ಇಷ್ಟಪಟ್ಟರು ಮತ್ತು ಎಲ್ಲರಿಗೂ ಸಾಕಷ್ಟು ವಸ್ತುಗಳದ್ದವು. ಅವರಿಗೆ 
ಆಸಕ್ಷಿಕರವಾಗಿದ್ದ ವಿಷಯದಲ್ಲೇ ತರಗತಿಯನ್ನು ನಡೆಸಲಾಯುತು. 
ಮಕ್ನಳು ಮನೆಯಲ್ಲಯ ವಸ್ತುಗಳಗೆ ತಾಳೆ ಗುರುತುಗಳನ್ನು 
ಮಾಡಲು ಸಾಧ್ಯ ಎಂದು ಹೇಆದರು. ತನ್ನು ಮನೆಯಲ್ಪ್ಲರುವ 
ಹಸುಗಳು, ಮೇಕೆಗಳು ಮತ್ತು ಕೋ೪ಗಳ ಸಂಖ್ಯೆಗಆ೦ದ ತಾಳೆ 
ಗುರುತುಗಳ ಕೋಷ್ಟಕವನ್ನು ಮಾಡುತ್ತೇನೆಂದು ಒಬ್ಲ ಹುಡುಗ 
ಹೇಳದ. ಮುಂದಿನ ತರಗತಿಯ ಕರಿಹಲಗೆಯ ಮೇಲೆ ತರಗತಿ 
ಕೊಠಡಿಯಲ್ಲನ ಎಲ್ಲ ಸಾಮರ್ರಿಗಳನ್ನು ಅಂದರೆ ಮೇಜು. ಕುರ್ಚಿ. 
ಹೆಬಗೆ, ಚುಚ್ಚು-ಹಲಗೆ, ಕಪಾಟು, ಇಂದ್ಲೀಷ್‌ ಪುಸ್ತಕಗಳು, ಹಿಂದಿ 
ಪುಸ್ತಕಗಳು, ನಿಘಂಟು, ಬಲ್ಡ್‌, ಫ್ಯಾನ್‌ ಇತ್ಯಾದಿಗಳ 
ಕೋಷ್ಟಕಗಳನ್ನು ಮಾಡಿ ಚರ್ಚಿಸಿದರು. 


ನಾವು ಚೆಂಡುಗಳು, ಗೋಲಗಳು ಮತ್ತು ವಿವಿಧ ಬಣ್ಣದ 
ಸಾಮರ್ರಿಗಳನ್ನು ಕೂಡಾ ಉಪಯೋಗಿಸಿದೆವು ಮತ್ತು ನಿಧಾನ 
ಕಲಅಕೆಯ ಮಕ್ಕಳಗೆ ಸಾಕಷ್ಟು ಸಮಯ ನೀಡಿದೆವು. ಅವರಿಗೆ 
ಪ್ರರ್ಕಿಸಲು, ನಿಭಾುಸಲು ಮತ್ತು ಆ ಸಾಮರ್ರಿಗಳ ಜೊತೆ ಕೆಲಸ 
ಮಾಡಲು ಮತ್ತು ಅವರ ಆಲೋಚನೆಗಳನ್ನು ಹಂಚಿಕೊಳ್ಳಲು ನಾವು 
ಸಾಕಷ್ಟು ಅವಕಾಶ ನೀಡಿದೆವು. ನಾವು ಮಕ್ಕಳಗೆ ಕಅಸುವಾಗ. 
ಖೋಧನಾ ಸಾಮದ್ರಿಗಳಂದಲೇ ಮಕ್ಷಳೊಡನೆ ಸಂವಹನ 
ನಡೆಸಬೇಕು ಮತ್ತು ಪ್ರತೀ ಮಗುವನ್ನೂ ತಲುಪಬೇಕು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


41 


ಮಾರು, ಗೇಣು, ಮೊಳ, ಕೈಗಳು. ಹೆಜ್ಜೆಗಳು, ಹಧ್ದಗಳು. ಪೆನ್ಸಿಲುಗಳು, 
ಮರದ ತುಂಡು ಇತ್ಯಾದಿ ಸಾಂಪುದಾಲುಕ ಮಾಪನ ಘಟಕಗಳ 
ಮೂಲಕ ನಾವು ಮೇಜು, ಹಲಗೆ, ಆಟದ ಮೈದಾನ. ಕಬಡ್ಡಿ 
ಮೈದಾನ, ಪುಸ್ತಕ ಮತ್ತು ಪೆನ್ನಿಲುಗಳನ್ನು ಅಳತೆ ಮಾಡಿದೆವು. 
ನಂತರದಲ್ಲ ಇಂಥ ಬೋಧನಾ ಪರಿಕರಗಳ ನೆರವಿನಿಂದ 
ಮಿಅಮೀಟರ್‌, ಸೆಂಟಮೀಟರ್‌. ಮೀಟರ್‌ ಮತ್ತು ಕಿಲೋಮೀಟರ್‌ 
ಇತ್ಯಾದಿ ಪ್ರಮಾಣಿತ ಮಾನದಂಡಗಳಗೆ ಬಂದೆವು. ಹಧ್ದ. ಕಡ್ಡಿಗಳು. 
ಹಲಗೆಗಳು ಮುಂತಾದವನ್ನು ಉಪಯೋಗಿಸಿ ವಿವಿಧ 


ಆಕಾರಗಳನ್ನು ರಚಿಸಿ ಸುತ್ತಳತೆ (Perimeter). ವಿಸ್ತೀರ£ 


(Area)ವನ್ನು ಅರಿಯಬಹುದೆಂದು ತಿಕದುಕೊಂಡೆವು. ಈ 
ಚಟುವಟಕೆಯಿಂದ ಮಾತ್ರವೇ ಸುತ್ತಕತೆ ಮತ್ತು ವಿಸ್ತಾರವನ್ನು 
ಕಂಡುಹಿಡಿಯಬಹುದೆಂದು ಮಕ್ಕಳು ಅರಿತುಕೊಂಡರು. ಮಕ್ಕಳು 
ಹಗ್ಗದ ಮೂಲಕ ತ್ರಿಭುಜ, ಆಯತ, ಪಂಚಭುಜ, ಷಡ್‌ಭುಜ ಮತ್ತು 
ಅಷ್ಟಭುಜಗಳನ್ನು ರಚಿಸಿದರು. ಹಗ್ಗವನ್ನು ಬಳಸಿ ಒಂದು ವೃತ್ತವನ್ನು 
ಮಾಡಿ ಅದರ ವಿವಿಧ ಭಾಗಗಳಾದ ತಿಜ್ಯ, ವ್ಯಾಸ. ಸುತ್ತಳತೆ. 
ಕೇಂದ್ರಜಂದು. ಜ್ಯಾಮಿತಿಗಳನ್ನು ಅರಿತುಕೊಂಡರು. ಅವರು 
ವೃತ್ತಬಖಂಡ ಮತ್ತು ತ್ರಿಜ್ಯಾಂತರ ಖಂಡಗಳ ನಡುವಿನ ವ್ಯತ್ಯಾಸವನ್ನು 
ಅರಿತುಕೊಂಡರು. ಒಂದು ವೃತ್ತದಲ್ಲ ಎಷ್ಟು ತ್ರಿಜ್ಯ ಎಳೆಯಬಹುದು? 
ಎಂದು ನಾವು ಕೇಆದಾಗ., "ಹಲವು! ಇಡೀ ವೃತ್ತ ತುಂಬ 
ಹೋಗುತ್ತದೆ, ನಾವು ಎಷ್ಟು ತಿಜ್ಯ ಬರೆದೆವು ಎಂದು ಎಣಿಸುವುದೂ 
ಅಸಾಧ್ಯ” ಎಂದು ಮಕ್ಕಳು ತಕ್ಷಣವೇ ಪ್ರತಿಕ್ರಿಬುಸಿದರು. ಮಕ್ಕಳು 
ತಾವೇ ವಿವರಗಳನ್ನು ಅರ್ಥಮಾಡಿಕೊಂಡಾಗ, ಅವರ ದ್ರಹಿಕೆ 
ಅವರೊಡನೆ ಸದಾಕಾಲ ಇರುತ್ತದೆ ಎನ್ನುವುದು ನಮ್ಮ ನಂಬಕೆ. 


ಮಕ್ಕಳಗೆ ನಾವು ೭2 ಆಯಾಮದ ಮತ್ತು 3 ಆಯಾಮದ (2D ೩ಗರೆ 
30 shapes) ಆಕೃತಿಗಳನ್ನು ಅವುಗಳ ನಡುವಿನ ವ್ಯತ್ಯಾಸವನ್ನು 
ಅರಿಯಲು ನೀಡಿದೆವು. 3 ಆಯಾಮದ ಆಕೃತಿಗಳನ್ನು ಬಡಿಸಿ 
ಮೋಡಿ ಅವುಗಳನ್ನು ಹೇಗೆ ಮಾಡಲಾಗಿದೆ ಎಂದು ಗಮನಿಸಲೂ 
ಅನುವು ಮಾಡಿಕೊಲ್ಲೆವು. ಮಕ್ಕಳು ಈ ಚಟುವಟಕೆಯನ್ನು ಬಹಳ 
ಇಷ್ಟಪಟ್ಟರು. ಆರಂಭದಲ್ಲ ಅವರಿಗೆ ವರ್ಗ ಘನ, ಆಯತ ಘನಾಕ್ಕತಿ 
(Cube, cuboid)nಠe ಎಷ್ಟು ಮುಖಗಳವೆ ಎಂದು ಹೇಕಲು 
ಕಷ್ಟವಾಯಿತು. 3 ಆಯಾಮದ ಆಕೃತಿಯನ್ನು ತೆಗೆದಂತೆಯೇ 
ಎಷ್ಟು ಮುಖಗಳವೆ ಎಂದು ಸುಲಭವಾಗಿ ಹೇಕಲು ಅವರಿಗೆ 
ಸಾಧ್ಯವಾಯುತು. ಅವನು ಅಥವಾ ಅವಳಗೆ ಅವಕಾಶಗಳು 


ದೊರಕಿದರೆ ಪ್ರತೀ ಮಗುವೂ ಕಅಯಬಲ್ಲುದೆಂಬುದು ನಮ್ಯ 
ನಂಜಕೆ. ಕೆಲವು ಮಕ್ಕಳು ಕಆಯುವುದರಲ್ಲ ನಿಧಾನವಿರಬಹುದು. 
ಆದರೆ ತಮ್ಮ ರೆಹಿಕೆಯ ಸಾಮರ್ಥ್ಯದ ಆಧಾರದಲ್ಲೇ ಅವರು ಕೂಡಾ 
ಕಲಿಯಬಲ್ಲರು. ಪ್ರಾಥಮಿಕ ತರಗತಿಗಳಕಲ್ಪ ಮಕ್ಷಳು ನಿಶ್ಲಿತ 
(ಮೂರ್ತ) ಸಾಮದ್ರಿಗಳೊಂದಿಗೆ ಕಲಅತಾಗ ಅವುಗಳನ್ನು ಅವರು 
ಅರ್ಥಮಾಡಿಕೊಳ್ಳುವುದು ಸುಲಭವಾಗುತ್ತದೆ ಮತ್ತು ತಮ್ಮ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ದೈನಂದಿನ ಬದುಕಿಗೆ ಹೊಂದಿಸಿಕೊಳ್ಳುವುದೂ ಸುಲಭ. ಕಮೇಣ 
ಅವರು ಅಮೂರ್ತ ಕಲ್ಲನೆಗಳ ಜೊತೆಗೆ ಕೆಲಸ ಮಾಡುತ್ತಾ 
ಬೋಧನಾ ಸಾಮದ್ರಿಗಳಲ್ಲದೆಯೇ ಅದನ್ನು ಅರಿತುಕೊಳ್ಳಲು 
ಸಾಧ್ಯವಾಗುತ್ತದೆ ಮತ್ತು ಅದರಲ್ಲಿ ಖುಷಿಯನ್ನೂ ಅನುಭವಿಸುತ್ತಾರೆ. 
ಖಾಲ ಶೋಧ ಮೇಳದಲ್ಪ ನಮ್ಮೊಡನೆ ಪ್ರ ಇಚ್ಛೆಯಿಂದ ಕೈಜೋಡಿಸಿದ 
4ನೇ ತರಗತಿಯ ಆರು ಸ್ನೇಹಿತರೊಡನೆ (ನಾವು ಮಕ್ಕಳನ್ನು 
ಸ್ನೇಹಿತರೆಂದೇ ಭಾವಿಸುತ್ತೇವೆ) ಮತ್ತು 6ನೇ ತರಗತಿಯ ಒಬ್ಬ 
ಸ್ನೇಹಿತೆಯೊಡನೆ ಬೋಧನಾ ಪರಿಕರಗಳ ಬಣ್ಣೆ ಅಧ್ಯಯನ 
ಮಾಡಿದೆವು. ಈ ಅಧ್ಯಯನದ ಮೂಲಕ ನಾವು ಗಣಿತದ ಎಲ್ಲ 
ಬೋಧನಾ ಸಾಮರ್ರಿಗಳನ್ನು ಶಾಲೆಯಲ್ಲ ಅಥವಾ ತರಗತಿಯಲ್ಲ 
ಹೇಗೆ ಬಳಸಲಾಗುತ್ತಿದೆ ಮತ್ತು ಅದಕ್ಕೆ ಸಂಬಂಧಿಸಿದ ಗಣಿತದ 
ಪರಿಕಲ್ಪನೆಗಳನ್ನು ಹೇಗೆ ವಿವರಿಸಲಾಗುತ್ತಿದೆಯೆಂದು ಅವರ 
ಸಹಾಯದಿಂದ ಅರಿತುಕೊಳ್ಳಲು ಬಯಸಿದೆವು. ಈ ಅಧ್ಯಯನಕ್ಕೆ 
ಕಾರಣಗಳೆಂದರೆ: 


1 ನಾನು ನನ್ನ ಫೆಲೋಷಿಪ್‌ ಕಾರ್ಯಕ್ರಮದ ಅವಧಿಯಲ್ಲ 
ಸರ್ಕಾರಿ ಶಾಲೆಗಳಗೆ ಭೇಟ ನೀಡುತ್ತಿದ್ದಾಗ. ಶಾಲೆ/ತರಗತಿ 
ಕೊಠಡಿಗಳ ಸರ್ಕಾರ ಅಥವಾ ಇತರ ಸಂಸ್ಥೆಗಳು ನೀಡಿದ 
ಬಹಳಷ್ಟು ಖೋಧನಾ ಸಾಮದ್ರಿಗಳು ಇದ್ದರೂ ಶಿಕ್ಷಕರಾಗಲೀ 
ಮಕ್ಕಳಾಗಲೀ ಇವುಗಳನ್ನು ಹೇಗೆ ಉಪಯೋಗಿಸಬೇಕು 
ಎಂದು ತಿಆಯದೆ, ಯಾವುದೋ ಮೂಲೆಯಲ್ಲ ಅವು ಧೂಳು 
ಹಿಡಿದು ಜಧ್ಗಿರುವುದನ್ನು ನೋಡಿದ್ದೆವು. 

೨. ವಾವು ಆರಿಸಿಕೊಂಡ 4ನೇ ತರಗತಿಯ ಸ್ನೇಹಿತರಿಗೆ 
ತರಗತಿಯಲ್ಲ ವಿಶೇಷ ಗಮನದ ಅಗತ್ಯವಿದ್ಧಿತು. ಅವರು 
ತರಗತಿಯಲ್ಲ ಏನನ್ನೂ ಮಾಡಲು ಇಷ್ಟಪಡುತ್ತಿರಲಲ್ಲ- 
ವಾದ್ದರಿಂದ ನಾವು ಅವರನ್ನು ಆರಿಸಿಕೊಂಡಿದ್ದೆವು. ಅವರು ಎಲ್ಲ 
ಬೋಧನಾ ಸಾಮದ್ರಿಗಳನ್ನು ಉಪಯೋಗಿಸಿಕೊಂಡು 
ಗಣಿತೀಂಯ ಪರಿಕಲ್ಪನೆಗಳನ್ನು ಅರಿತುಕೊಳ್ಳಲು ವಾವು 
ಅವಕಾಶ ನೀಡಿದೆವು. ಬಾಲ ಪಶೋದ್‌ ಮೇಳದಲ್ಲ 
ಮಾತನಾಡಲು ಮತ್ತು ಸಭಕರ ಪ್ರಶ್ನೆಗಳಗೆ ಉತ್ತರಿಸಲು ನಾವು 
ಅವರನ್ನು ಹುರಿದುಂಬಸಿದೆವು. ಅದು ಅವರ ಆತೃಷ್ಣೈೇರ್ಯ 
ಮತ್ತು ತರಗತಿಯಲ್ಲನ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿತು. 


2. ತರಗತಿಯಲ್ಲ ಶಿಕ್ಷಕರು ಬಳಸುವ ಬೋಧನಾ ಸಾಮದ್ರಿಗಳು 


ಮನೆಯಲ್ಪ ಇಲ್ಲದ್ದರಿಂದ ಅವು ಮಕ್ಷಳಗೆ ಹೇಗೆ ಸಹಾಯ 
ಮಾಡುವುದು ಎಂದು ಬಹುತೇಕ ಪೋಷಕರು ದೂರಿದರು. 
ಆದರೆ ಮನೆಯೊಳಗೆ ಮತ್ತು ಮನೆಯ ಸುತ್ತಮುತ್ತಲೂ ಇರುವ 
ಲಟ್ಟಣಿಗೆ, ಸ್ಹೂಲುಗಳು. ಹದ್ಗಗಳು. ಕನ್ನಡಿಗಳು. ಮೊಳೆಗಳು. 
ಕಲ್ಲುಗಳು. ಮರ, ಬೇಕೆ, ಧಾನ್ಯ. ಎಲೆಗಳು ಮೊದಲಾದ 
ಸಾಕಷ್ಟು ವಸ್ತುಗಳನ್ನು ಬೋಧನಾ ಸಾಮದ್ರಿಗಳಾಗಿ 


ಬಐಕಸಬಹುದು. ಇವುಗಳನ್ನು ಬಳಸಿ ಮಕ್ಷಳಗೆ ಅವರು ಹೇಗೆ 
ಸಹಾಯ ಮಾಡಬಹುದೆಂದು ನಾವು ಹೇಳಆದೆವು. ಬಾಲ ಶೋಧ 
ಮೇಳದ ನಂತರ ಮಕ್ಕಳಗೆ ಮನೆಯಲ್ಲ ಹೇಗೆ ಸಹಾಯ 
ಮಾಡಬಹುದೆಂದು ತಾವು ಅರಿತೆವೆಂದು ಪೋಷಕರು 
ಹೇಆದರು. ಅವರು ತಮ್ಮ ಮಕ್ನಳಗೆ ಕೂಡುವುದು. 
ಕಳೆಯುವುದು. ಹೋಆಸುವುದು. ಅಭ್ಯಾಸ ಮಾಡಿಸುವುದರ 
ಮೂಲಕ ಮಕ್ಷಳ ಗಣಿತೀಯ ಸಾಮರ್ಥ್ಯವನ್ನು ಹೆಚ್ಚಸುವಲ್ಲ 
ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸಬಹುದು. 


ಬೋಧನಾ ಸಾಮದ್ರಿಗಳು ಮಕ್ಷಳಗೆ ಸುಲಭವಾಗಿ ದಕ್ಕುವಂತಿದ್ದರೆ 
ಮತ್ತು ಸರಳವಾಗಿ ಬಳಸುವಂತಿದ್ದರೆ ಕಅಕೆಯಲ್ಲ ಮತ್ತು 
ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲ ಅವು ಪ್ರಮುಖ ಪಾತ್ರ 
ವಹಿಸುತ್ತವೆ ಎಂಬುದಾಗಿ ನಮ್ಮ ಇಷ್ಟು ದಿನದ ಅನುಭವದಲ್ಪ 
ಅರಿತಿದ್ದೇವೆ. ಇವೆಲ್ಲದರ ಹೊರತಾಗಿಯೂ ಕೆಲವು ಮಕ್ಷಳು ಮತ್ತೂ 
ಕೂಡಾ ತರಗತಿಯಲ್ಲಿ ಕಲಕೆ ಅರ್ಥೈಸುವಿಕೆಯಲ್ಲ 


ಸಂಪರ್ಕಿಸಬಹುದು. 


ಸವಾಲನ್ನೆದುರಿಸುತ್ತಾರೆ. ಕೆಲವರು ಅಭ್ಯಾಸ ಮಾಡುವುದಿಲ್ಲ- 
ವಾದ್ದರಿಂದ ಅವರು ತರಗತಿಯ ಮಟ್ಟದಲ್ಲಲ್ಲ. ಹಾಗಿದ್ದರೂ ವಾವು 
ಅವರೊಡನೆ ಕೆಲಸ ಮಾಡುತ್ತಿದ್ದೇವೆ. ಸಂಯಮ ಕಳೆದುಕೊಳ್ಳದೇ 
ನಾವು ಅವರಲ್ಲ ಎಲ್ಲ ರೀತಿಯಲ್ಲೂ ಸಾಧ್ಯವಾದ ಅರಿವು ಬೆಳೆಸಲು 
ಪ್ರಯತ್ನಿಸುತ್ತಿದ್ದೇವೆ. ಕೆಲವು ವೇಕೆ ಕೆಲ ಪೋಷಕರ ಪ್ರತಿಕ್ರಿಯೆ 
ಧನಾತ್ಯಕವಾಗಿರಅಲ್ಲ. ಅವರು ಮಕ್ಷಳು ಉರುಹೊಡೆದರೆ ಸಾಕು 
ಮತ್ತು ಇಷ್ಟು ಕಠಿಣ ಪರಿಶ್ರಮದ ಅಗತ್ಯವಿಲ್ಲ. ಮಕ್ಕಳು ಸರಿಯಾಗಿ 
ಕೆಲಸ ಮಾಡದಿದ್ದರೆ ಅವರಿಗೆ ಹೊಡೆಯಬೇಕೆ೦ಂದು ಕೂಡಾ 
ಭಾವಿಸುತ್ತಿದ್ದರು. ಈ ಬಣ್ಣೆ ನಾವು ಅವರೊಡನೆ ನಿರಂತರ 
ಸಂವಾದವನ್ನು ನಡೆಸುತ್ತಿದ್ದೆವು ಮತ್ತು ಮಕ್ಕಳೊಡನೆ ನಾವು ಅವರ 
ಅರ್ಥಗ್ರಹಿಕೆಯ ಕಡೆಗೇ ಗಮನ ವಹಿಸುತ್ತಿದ್ದೇವೆ ಹಾಗೂ ಮಕ್ಕಳು 
ದೈನಂದಿನ ವಸ್ತುಗಳೊಡನೆ ಸಮೀಕರಿಸಿಕೊಂಡು ಅರ್ಥ 
ಮಾಡಿಕೊಳ್ಳಬಲ್ಲರು ಎಂದು ಹೇಳುತ್ತಿದ್ದೆವು. ಶಿಕ್ಷಕರು. ಪೋಷಕರು 
ಮತ್ತು ಮಕ್ಕಳು ಎಲ್ಲರೂ ಒಟ್ದಾಗಿ ಕಅಕೆ ಮತ್ತು ಅರ್ಥಗ್ರಹಿಕೆಯೆಡೆಗೆ 
ಕೆಲಸ ಮಾಡಿದಾಗ ಮಾತ್ರ ಶಾಲೆಯು ಕಲಕೆಗೆ ಒಂದು ಉತ್ತಮ 
ಸ್ಥಳವಾಗಿರುತ್ತದೆ. 


ಜನಕ್‌ ರಾಮ್‌ ಅವರು ವಿಜ್ಞಾನದಲ್ಲ ಪದವಿ ಮತ್ತು ಸಮಾಜಶಾಸ್ತ್ರ ಹಾಗೂ ಶಿಕ್ಷಣದಲ್ಲ ಸ್ನಾತಕೋತ್ತರ ಪದವಿಯನ್ನೂ ಹೊಂದಿದ್ದಾರೆ. 
ಅಜೀಂ ಪ್ರೇಮ್‌ಜ ಸಂಸ್ಥೆಯಲ್ಲಿ ಎರಡು ವರ್ಷದ ಫೆಲೋಶಿಪ್‌ನ ನಂತರ 2೦16ರ ಡಿಸೆಂಬರ್‌ನಿಂದ ಧಾಮ್‌ತರಿಯಲ್ಪ್ಲನ ಅಜೀಂ 
ಪ್ರೇಮ್‌ಜ ಶಾಲೆಯಲ್ಪ್ಲ ಗಣಿತ ಶಿಕ್ಷಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಶಿಕ್ಷಕರಾಗಿ ಅವರು ಮಕ್ಕಳೊಡನೆ ಸ್ನೇಹಿತನಂತೆ ಇರುವುದನ್ನು 
ಬಯಸುತ್ತಾರೆ ಮತ್ತು ಅವರ ಜೊತೆಜೊತೆಗೆ ಗಣಿತದ ಪ್ರಕ್ರಿಯೆಗಳನ್ನು ಕಅತು ಅರ್ಥ ಮಾಡಿಕೊಳ್ಳಲು ಆಸಕ್ತರಾಗಿದ್ದಾರೆ. ಅವರನ್ನು 


janak.ram @azimpremjifoundation.org ಇಲ್ಲ ಸಂಪರ್ಕಿಸಬಹುದು. 


ಮುನ್ನಿಲಾಲ್‌ ಬರ್ಸೆ ಅವರು ಧಾಮ್‌ತರಿಯಲ್ಲನ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಫೆಬ್ರವರಿ 2೦1೭ರಿಂದ ಶಿಕ್ಷಕರಾಗಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಲಾ ವಿಭಾಗದ ಪದವೀಧರರಾದ ಇವರು ಹಿಂದಿ ಮತ್ತು ಸಮಾಜಶಾಸ್ತ್ರದಲ್ಲ ಸ್ನಾತಕೋತ್ತರ 
ಪದವಿಯನ್ನೂ ಹೊಂದಿದ್ದಾರೆ. ಶಿಕ್ಷಕರಾಗಿ ಅವರು ಪ್ರಾಥಮಿಕ ತರಗತಿಗಕ್ಲ ಭಾಷೆ ಮತ್ತು ಗಣಿತದ ಕಅಕಾ ಪ್ರಕ್ರಿಯೆಯನ್ನು 
ಮಕ್ನಳೊಡನೆ ಸೇರಿ ಅನ್ವೇಷಿಸಲು ಆಸಕ್ತರಾಗಿದ್ದಾರೆ. ಅವರನ್ನು munshi.barse @azimpremjifoundation.org ಇಲ್ಲ 


ಇನಿಇ ಟೀಂ. ಮಕ್ಕಳು ವಿಭಿನ್ನು ರೀತಿಯಲ್ಲ ಕಲಿಯುತ್ತವೆ, ಪು.27 


ಅನುವಾದ: ಜನಾರ್ದನ ಚನ್ನಗಿರಿ | ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


ಪ್ರತಿಯೊಂದು ಮಗುವೂ ವಿಶಿಷ್ಠ ಮತ್ತು ಪ್ರತಿಯೊಬ್ಬರು ವಿವಿಧ ರೀತಿಯಲ್ಲ. ವಿವಿಧ 
ಸಮಯ ಮತ್ತು ಸ್ಥಳಗಳಲ್ಲ ಕಅಯುತ್ತಾರೆ. ಮಕ್ಕಳು ಅನುಭವಿಸಲು, ಪ್ರಯೋಗಿಸಲು 
ಮತ್ತು ತಮ್ಮ ಸುತ್ತಅನ ಸಂಗತಿಗಳ ಬಣ್ಣೆ ಪ್ರಶ್ನಿಸಲು ಸೂಕ್ತವಾದಂತಹ 
ಯೋಚನೆಯನ್ನು ಉತ್ತೇಜಸುವ ಅವಕಾಶವನ್ನು ಶಿಕ್ಷಕರು ಸೃಷ್ಟಿಸಿಕೊಡಬೇಕು., 
ಬೆಂಬಅಸಬೇಕು. ಆಗ ಪ್ರತಿಯೊಂದು ಮಗುವೂ ಕಆಅಯುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


